ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 02 
ಸದಸ್ಕರ ಹೆಸರು : ಶ್ರೀ ಹೆಚ್‌.ಎಂ. ರಮೇಶಗೌಡ 
ಉತ್ತರಿಸುವ ಸಚಿವರು ಮಾನ್ತ ಉಪ ಮುಖ್ದಿಮಂತ್ರಿಗಳು ಹಾಗೂ ಸಾಲಿಗೆ ಸಚಿವರು 
ಉತ್ತರಿಸುವ ದಿನಾಂಕ 29.01.2021 
ಕ್ರಸಂ ಪ್ರಶ್ನೆ Ce ಉತ್ತರೆ ವಾ 
ಅ) | ಪ್ರಸ್ತಕ ಸಾಲಿನಲ್ಲಿ ಕೋವಿಡ್‌ ಕೋವಿಡ್‌- 19ರ : ಸಂಕಷ್ಟದ ಕಾರಣ ನಾಲ್ಕೂ ಸಾರಿಗೆ ಸಂಸ್ಥೆಗಳಿಗೆ ಸಾರಿಗೆ 
ಸಂಕಷ್ಟದ ಕಾರಣ ಸಾರಿಗೆ ಆದಾಯದಲ್ಲಿ ಕೊರತೆ ಉ ಂಟಾಗಿದ್ದರಿಂದ. ಸಾರಿಗೆ ಸಂಸ್ಥೆಗಳ ಅಧಿಕಾರಿ/ನೌಕರರ 
ಇಲಾಖೆ ' ನೌಕರರಿಗೆ | ಏಪ್ರಿಲ್‌-2020ರ ಮಾಹೆಯಿಂದ ನವೆಂಬರ್‌ 2020ರವರೆಗಿನ ವೇತನ ವೆಚ್ಚಕ್ಕಾಗಿ 
ಈವರೆವಿಗೂ ವೇತನ | ಸರ್ಕಾರವು ಈ ಕೆಳಕಂಡಂತೆ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಿ, ವೇತನ 
ಪಾವತಿಯಾಗದೇ ಇರುವುದು ಪಾವತಿಸಲಾಗಿರುತ್ತದೆ: 
; 
ಸರ ಸ ಸಸ್ಯ ಗತಾ ಸಾಡಗ) 
ಬಂದಿದೆಯೇ; ಬಂದಿದ್ದಲ್ಲಿ ರಾಕಾ 
ಇಲಾಖೆಯ ನೌಕರರಿಗೆ ಶೀಘ್ರ ಪಾಷಾ 558 
ವೇತನ ಪಾವತಿಗೆ ಸರ್ಕಾರ ಹನ್‌ 5A § 
A ; 
ಯಾವ ಕಮ ಕೈಗೊಂಡಿದೆ; KIRN | 
WLR ರ್‌ 
J 
ಆ) ಸಾರಿಗೆ ಇಲಾಖೆಯ ಸಾರಿಗೆ ಸಂಸ್ಥೆಗಳ ನೌಕರರಿಗೆ ಏಪ್ರಿಲ್‌-2020ರ೦ದ ಸವೆಂಬರ್‌- 2020 
ನೌಕರರಿಗೆ ಏಷ್ಟು | ರವರೆಗೆ ಪೂರ್ಣ ಪ್ರಮಾಣದ ವೇತ ತನವನ್ನು ಪಾವತಿಸಲಾಗಿದೆ. ಡಿಸೆಂಬರ್‌-2020ರ 
ತಿಂಗಳಿನಿಂದ ವೇತನ | ಮಾಹೆಯಲ್ಲಿ ಸಾಲಗೆ ಆದಾಯದ ಕೊರತೆಯಿಂದಾಗಿ . ಶೇ.50ರಷ್ಟು ವೇತನವನ್ನು 
ಪಾವತಿಯಾಗಿಲ್ಲ; ವೇತನ | ಪಾವತಿ ಮಾಡಲಾಗಿದೆ. 
el ಗ ನಾಲ್ಕೂ ಸಾರಿಗೆ ಸಂಸ್ಥೆಗಳಿಗೆ ವೇತನ ಪಾವತಿಗಾಗಿ ಪ್ರತಿ ಮಾಹೆಯಾನ 
ಇವ್ಳು (ಸಂಪೂರ್ಣ ತ್ತವಿರುವ ಮೊತದ ವಿವರ ಕು ಕೆಳಕಂಡಂತಿದೆ: 
ಮಾಹಿತಿ ನೀಡುವುದು) $ ಪ f 
ಸಂಸ್ಥೆಗಳು ಮೊತ್ತ (ರೂ. ಕೋಟಿಗಳು) 
ಕ.ರಾ.ರೆ.ಸಾನಿಗಮ 101.76 
) ಬೆಂಮ.ಸಾಸೌಂಸ್ಥೆ 98.62 
ವಾ.ಕ.ರ-ಸಾ.ಸಂಸ್ಥೆ 65.42 
ಈ.ಕೆ.ರೆ.ಸಾಸಂಸ್ಥ್‌ 58.20 
ಒಟ್ಟು 324.00 
[1 PN pi 
ಇ) ರಾಜ್ಯದ ಯಾವ ವಿಭಾಗದ ೦ಸ್ಕಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, 
ಸಾರಿಗೆ ಸಂಸ್ಥೆ ಪ್ರಸಕ್ತ | ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 
ಸಾಲಿನಲ್ಲಿ ನಷ್ಟದಲ್ಲಿದೆ; ಪ್ರಸಕ್ತ ಹಗೂ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳು ಪ್ರಸಕ್ತ. ಸಾಲಿ ನಲ್ಲಿ 
ಸಾಲಿನಲ್ಲಿ ಸಾರಿಗೆ ಇಲಾಖೆಯ ನಷ್ಟದಲ್ಲಿರುತ್ತವೆ. 
Wp ಮ ಐಿನ್ಪು ಸಾಲಿಗೆ ಆದಾಯದ ಗುರಿಯಲ್ಲಿ ಸಾಧಿಸಲಾದ ಪ್ರಗತಿಯನ್ನು ಅಂಕಿ ಆಂಶ 
ಪ್ರಗತಿ ಸಾಧಿಸಲಾಗಿದೆ; (ಅಂಕಿ ಸಹಿತ ಮಾಹಿತಿ ಈ ಕೆಳಕಂಡಂತಿದೆ: 
ಅಂಶ ಸಹಿತ ಮಾಹಿತಿ K 
ನೀಡುವುದು) (ರೂ. ಕೋಟಿಗಳಲ್ಲಿ) 
- ಸಾರಿಗೆ ಗಳಿಸಲಾದ ಶೇ.ವಾರು 
ಸಂಸ್ಥೆಗಳು ಆದಾಯದ ಗುರಿ | ಆದಾಯ | ಸಾಧಿಸಲಾದ ಪ್ರಗತಿ 
ಕರಾರಸಾನಿಗವೆ"] 2837.34 868.13 30.6 
ಬೆಂ.ಮ.ಸಾ.ಸಂಸ್ಥ 1403.00 381.00 27.16 | 
ವಾ.ಕರಸಾಸಂಸ್ಥೆ | 1523.57 47955 BES 
ಈ.ಕ.ರ.ಸಾ.ಸಂಸ್ಕೆ 1256.06 516.48 41.12 


ಸಾರಿಗೆ ಇಲಾಖೆಗೆ ಸಂಬಂಧಿಸಿದಂತೆ 2020-21ನೇ 
ಸಾಲಿನಲ್ಲಿ ರಾಜಸ್ವ ಸಂಗ್ರಹಣೆ ಗುರಿ ರೂ.7115.00 ಕೋಟಿಗಳಾಗಿದ್ದು, 
ಡಿಸೆಂಬರ್‌ 2020ರ ಅಂತ್ಯಕ್ಕೆ ಗುರಿ ರೂ.336.13 ಕೋಟಿಗಳಿಗೆ 
ಎದುರಾಗಿ ರೂ.615.21 ಕೋಟಿ ಇಜಸ್ವ ಸಂಗಹಣೆ 
ಮಾಡಲಾಗಿದ್ದು. ಶೇ.67.75ರಷ್ಟು ಗುರಿ ಸಾಧಿಸಲಾಗಿದೆ. 


ಈ) | ಸಾರಿಗೆ ಇಲಾಖೆಯ, ಪ್ರಮುಖ ಸೇವೆಗಳಾದ. ಣನ 
ವಾಹನದ ಮಾಲೀಕತ್ವ ವರ್ಗಾವಣೆ, ಸರಕು ಫ್ರರವಾನಗಿ ನೀಡುವಿಕೆ 
ಸಾಗಾಣೆ ಪರವಾನಗಿ, ಪಿಟ್‌ನೆಸ್‌ ಪ್ರಮಾಣ (ಸಾರಿಗೆ) ನೀಡುವ ಬಗ್ಗೆ 
ಪತ್ರ ನೀಡುವಿಕೆ ಆನ್‌ಲೈನ್‌ ಪ್ರಿಯೆ | ಸ್ರಂತ್ರಾಂಶವನ್ನು 
ಜಾರಿಯಲ್ಲಿದೆಯೇ; ಎ 

೫ ಜಾಕಿಯಾಗವಕ 8 ಸಾಷಗಳ ಆನ್‌ಪ್ಯನ್‌ K ಸದರಿ ಆನ್‌ಲೈನ್‌ ಸೇವೆಗಳ ಆನ್‌ಲೈನ್‌ ಅರ್ಜಿಗಳ 

) ಅರ್ಜಿಗಳ ” "ವಿಲೇವಾರಿ ಪಕಿಯೆ | ವಿಲೇವಾರಿ ಪ್ರಕ್ರಿಯೆಯ ಪ್ರಾಯೋಗಿಕ ಪರೀಕ್ಷೆಯನ್ನು 
ಸಮರ್ಪಕವಾಗಿ ಕಾರ್ಯನಿರ್ವಸುತ್ತಿದೆಯೇ? ನಡೆಸಲಾಗುತ್ತಿದ್ದು, ಅದರ ಕಾರ್ಯಕ್ಷಮತೆಯನ್ನು ಆಧರಿಸಿ ಸದರಿ 
(ಮಾಹಿತಿ ನೀಡುವುದು) ಸೇವೆಗಳನ್ನು ಆನ್‌ಲೈನ್‌ಗೊಳಿಸುವ ಬಗ್ಗೆ : ಸೂಕ್ತ ತೀರ್ಮಾನ 

K ಕೈಗೊಳ್ಳಲಾಗುವುದು. 
ಸಂಖ್ಯೆ: ಟಿಡಿ 01 "ಟಿಸಿಕ್ಕೂ 2021 


ಮುಖಿ ಮಂತಿಗಳು ಹಾಗೂ 


ಸಾರಿಗೆ ಸಚಿವರು 


